i ಕರ್ನಾಟಕ ವಿಧಾನ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಪರಿಷತ್‌ 


1145 
ಶ್ರೀ ಕೆ.ಎ.ತಿಪ್ಲೇಸ್ವಾಮಿ 


(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು ' 


23.12.2021. 
ಮಾನ್ಯ ಜಲಸಂಪನ್ಮೂಲ ಸಚಿವರು 


ಇಂದ್ರ ಸರ್ಕಾ ದ್ರಾ 
“ರಾಷ್ಟ್ರೀಯಯೋಜನೆ” ಎಂದು ಘೋಷಿಸುವ ಪ್ರಸ್ತಾವನೆ 
ಯಾವ ಹಂತದಲ್ಲಿದೆ; ಈ - ಯೋಜನೆಯ ಒಟ್ಟು ಅಂದಾಜು 
ಮೊತ್ತವೆಷ್ಟು ಈ ಯೋಜನೆಗೆ ಇದುವರೆವಿಗೆ ವ್ಯಯಿಸಿರುವ 
ಹಣವೆಷ್ಟು (ಸಂಪೂರ್ಣ ಮಾಹಿತಿ ನೀಡುವುದು) 


ಜಿ , ಚಿತ್ರದುರ್ಗ, `'ದಾವಣ ಹಾಗೊ: 
ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ 
ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಯ ರೂ.21,474 
ಕೋಟಿಗಳ ಪರಿಷ್ಕೃತ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿದೆ. 

ದಿನಾಂಕ: 25-03-2021 ರಂದು ಜರುಗಿದ ಕೇಂದ್ರ 
ಸರ್ಕಾರದ ಜಲಸಂಪನ್ಮೂಲ ಇಲಾಖೆಯ Investment 
Clearance ಸಮಿತಿಯ. ಸಭೆಯಲ್ಲಿ ರೂ.16,125.48 
ಕೋಟಿಗಳ (CADWM ಕಾಮಗಾರಿಗಳನ್ನು 
ಹೊರತುಪಡಿಸಿ) ಯೋಜನಾ ಮೊತ್ತಕ್ಕೆ Investment 
Clearance ಸಮಿತಿಯ ಅನುಮೋದನೆ ದೊರೆತಿರುತ್ತದೆ. 

ಪ್ರಸ್ತುತ ಕೇಂದ್ರ ಜಲ ಆಯೋಗವು ರಾಷ್ಟ್ರೀಯ 
"ಯೋಜನೆಯಂದು : ಪರಿಗಣಿಸಲು ಸಲ್ಲಿಸಿರುವ 
ಪ್ರಸ್ತಾವನೆಯನ್ನು ಪರಿಶೀಲಿಸುತ್ತಿದ್ದು, ಸದರಿ 
ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ 
ಮಾಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು, ಕೇಂದ್ರ ಸಚಿವ 
ಸಂಪುಟದ ಅನುಮೋದನೆ ನಿರೀಕ್ಷಿಸಲಾಗುತ್ತಿದೆ. 

ಈ ಯೋಜನೆಗೆ ನವೆಂಬರ್‌-2021 .ರ ಅಂತ್ಯಕ್ಕೆ 
ರೂ.4866.09ಕೋಟಿ ವೆಚ್ಚ ಮಾಡಲಾಗಿರುತ್ತದೆ. 


[ಕೇಂದ್ರಸರ್ಕಾರ ಭದ್ರಾ "ಮೇಲ್ದಂಡೆ `` ಯೋಜನೆಯನ್ನು 


ಈ) ಸದರಿ`ಯೋಜನೆಯನ್ನು “ರಾಷ್ಟ್ರೀಯ `ಯೋಜನೆ” ಎಂದು 
ky jo ಸ್ಟ! barb ai ಮ ಪರಿಗಣಿಸಿದರೆ, ಯೋಜನೆಯ Balance Costನ 60% 
f 1 ಸ ; ಮೊತವನು, ಸ 
(ಸಂಪೂರ್ಣ ಮಾಹಿತಿ ತ id 3 Woke ರೂಪದಲಿ | 
ಪ ಕಾವ್ಯದ್ಗನ ಸಮನ ಸಕಹಾನ ನಾನ್‌ ಹಾಗಾ 


ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಮತ್ತು ಬೇಡ್ತಿ- 
ವರದಾ ನದಿ ಜೋಡಣೆ ಯೋಜನೆ ಇವುಗಳ ಅನುಷ್ಠಾನ 
ಯಾವ ಹಂತದಲ್ಲಿದೆ; ಎತ್ತಿನಹೊಳೆ ಬೈರಗೊಂಡ್ಲು ಜಲಾಶಯ 
ನಿರ್ಮಾಣ ಕಾಮಗಾರಿ ಯಾವ ಹಂತದಲ್ಲಿದೆ ಮತ್ತು ಬೇಡ್ತಿ- 
ವರದಾ ನದಿ ಜೋಡಣೆಯಿಂದ ದೊರೆಯುವ 22 ಟಿ.ಎಂ.ಸಿ. 
| ನೀರನ್ನು ಬಳಸಿಕೊಳ್ಳಲು ತಯಾರಿಸಿರುವ ವಿಸ್ವತ ವರದಿ 
| ಅನುಷ್ಠಾನ ಯಾವ ಹಂತದಲ್ಲಿದೆ? (ಸಂಪೂರ್ಣ ಮಾಹಿತಿ 


ಯೋಜನಾವಾರು 
ನೀಡಲಾಗಿದೆ. 


ವಿವರಗಳನ್ನು 


ಅನುಬಂಧ ದಲ್ಲಿ 


ಜಸಂಇ 257 ಎಂಎಲ್‌ಎ 2021 


\ ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಶ್ರೀ ಕೆ.ಎ.ತಿಪ್ಪೇಸ್ಥಾಮಿ (ನಾಮನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 14st ಅನುಬಂಧ 


ಅ. ಎತ್ತಿನಹೊಳೆ ಸಮಗಕುಡಿಯುವ ನೀರಿನ ಯೋಜನೆ :, - 

* ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ರಾಜ್ಯದ ಹಾಸನ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು 
ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ 24. 01 ಟಿ.ಎಂ.ಸಿ ನೀರನ್ನು ಬಳಸಿಕೊಂಡು 
ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಹಾಗೂ ಅಂತರ್ಜಲ 'ಮರುಪೂರಣಕ್ಕಾಗಿ ಈ ಭಾಗಗಳಲ್ಲಿನ ಸುಮಾರು 
527 ಸಣ್ಣ ನೀರಾವರಿ ಕೆರೆಗಳಿಗೆ ಅವುಗಳ ಸಾಮರ್ಥ್ಯದ ಶೇ.50% ರಷ್ಟು ನೀರುತುಂಬಿಸುವ ಎತ್ತಿನಹೊಳೆ 
ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. 

* ಸದರಿ ಯೋಜನೆಯ ರೂ.8323.50 ಕೋಟಿ ಮೊತ್ತದ ವಿವರವಾದ ಯೋಜನಾ ವರದಿಗೆ 2012 ರಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿತ್ತು. 


*€ ತದನಂತರ, ಸದರಿ ಯೋಜನೆಯ ರೂ.12,912.36 ಕೋಟಿ ಮೊತ್ತದ ಪರಿಷತ ಯೋಜನಾ ವರದಿಗೆ 2014 ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. 


* ಸದರಿ ಯೋಜನೆಯ ಪುನರ್‌ ಪರಿಷ್ಕೃತ ಯೋಜನಾ ವರದಿಯನ್ನು ರೂ.23,251.66ಕೋಟಿ ಮೊತ್ತಕ್ಕೆ 
ಪರಿಷ್ಠರಿಸಲಾಗಿದ್ದು, ಸರ್ಕಾರದ ಪರಿಶೀಲನೆಯಲ್ಲಿದೆ. 
* ಯೋಜನೆಯ ಮೊದಲನೇ ಹಂತದಏತ ' ಕಾಮಗಾರಿಗಳು ಮತ್ತು ವಿದ್ಯುತ್‌ ಪೂರೈಸುವ ಸಬ್‌ ಸ್ಟೇಷನ್‌ 
ಕಾಮಗಾರಿಗಳು ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿದ್ದು, ವಿದ್ಯುತ್‌ ಪ್ರಸರಣಾ ಕಾಮಗಾರಿಗಳು ಪ ಪ್ರಗತಿಯಲ್ಲಿದ್ದು, 
ಪ್ರಸಕ್ತ ಸಾಲಿನಲ್ಲಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


* ಯೋಜನೆಯ ಹಂತ-2ರಡಿ 260 ಕಿ.ಮೀ ಉದ್ದದ ಗುರುತ್ವಾ ಕಾಲುಫೆಯೆ ಪೂರ್ಣ ಉದ್ದಕ್ಕೆ ಕಾಮಗಾರಿಗಳನ್ನು 
ಪ್ರಾರಂಭಿಸಲಾಗಿದ್ದು (10.47 ಕಿ.ಮೀ ಉದ್ದದ ಬೃಹತ್‌ ಮೇಲ್ಲಾಲುವೆ ಒಳಗೊಂಡಂತೆ), ಸುಮಾರು 89 ಕಮ್ಮೀ 
ಉದ್ದದ ಕಾಲುವೆ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದ್ದು, ಉಳಿಕೆ ಕಾಮಗಾರಿಯು ಪ್ರಗತಿಯಲ್ಲಿದೆ. 
ಪ್ರಸ್ತುತ ಸ ಸಾಲಿನಲ್ಲಿ ಕಿ.ಮೀ 34 ರ ವರೆಗಿನ ಗುರುತ್ವ ಕಾಲುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಪ್ರಾಯೋಗಿಕವಾಗಿ 
ನೀರು ಹರಿಸಲು ಯೋಜಿಸಲಾಗಿದೆ. 


*€ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಹಾಗೂ 
ನೆಲಮಂಗಲ ತಾಲ್ಲೂಕಿನ 2 ಕೆರೆಗಳನ್ನು ತುಂಬಿಸುವ ರಾಮನಗರ ಫೀಡರ್‌ ಕಾಲುವೆ ಹಗರಿ, ತುಮಕೂರು, 
ಕೊರಟಗೆರೆ, ಮಧುಗಿರಿ ಮತ್ತು ಫಾತಗಣ ತಾಲ್ಲೂಕುಗಳಿಗೆ ಕುಡಿಯುವ ನೀರು ಮತ್ತು ಈ. ಭಾಗದ 79 ಸಣ್ಣ 
ನೀರಾವರಿ ಕೆರೆಗಳಿಗೆ ನೀರನ್ನು “ಒದಗಿಸುವ ಮಧುಗಿರಿ ಫೀಡರ್‌ ಕಾಲುವೆ ಕಾಮಗಾರಿ, ಗೌರಿಬಿದನೂರು ತಾಲ್ಲೂಕಿಗೆ 
ಕುಡಿಯುವ ನೀರಿಗಾಗಿ ಮತ್ತು ಗೌರಿಬಿದನೂರು, ಕೊರಟಗೆರೆ, ಮಧುಗಿರಿ ಮತ್ತು ದೊಡ್ಡಬಳ್ಳಾಪುರ ತಾಲ್ಲೂಕುಗಳ 107 
ಸಣ್ಣ ನೀರಾವರಿ ಕೆರೆಗಳಿಗೆ ನೀರನ್ನು ಒದಗಿಸುವ ಗೌರಿಬಿದನೂರು ಫೀಡರ್‌ ಕಾಲುವೆ ಕಾಮಗಾರಿಗಳು ಎವಿಧ ಹಂತದ 
ಪ್ರಗತಿಯಲ್ಲಿರುತ್ತವೆ. 

*: ಭೈರಗೊಂಡ್ಲು ಜಲಾಶಯ ನಿರ್ಮಾಣ ಕಾಮಗಾರಿಯ ಪ್ರಗತಿಯು ಭೂಸ್ವಾಧೀನ ಸಮಸ್ಯೆಯಿಂದಾಗಿ 
ಕುಂಠಿತಗೊಂಡಿದ್ದು, ಸದರಿ ಸಮಸ್ಯೆ ನಿವಾರಣೆಗಾಗಿ ಪರ್ಯಾಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೈರಗೊಂಡ್ಲು 
ಜಲಾಶಯ, ನಂತರದ ಲಿಫ್ಟ್‌ ಕಾಮಗಾರಿಗಳಿಗೆ ಟೆಂಡರ್‌ ಪ್ರಕ್ರಿಯೆ ಜಾರಿಯಲ್ಲಿದೆ. ಕೋಲಾರ ಮತ್ತು ಶ್ರೀನಿವಾಸಪುರ 

ಫೀಡರ್‌ ಕಾಲುವೆ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಅಂದಾಜುಗಳನ್ನು ತಯಾರಿಸಲಾಗುತ್ತದೆ. 

* 2021-22 ನೇ ಸಾಲಿನಲ್ಲಿ ಎತ್ತಿನಹೊಳೆ ಯೋಜನೆಗೆ ರೂ.೨10.00 ಕೋಟಿ ಹಂಚಿಕೆ ಮಾಡಲಾಗಿದೆ. ಒಟ್ಟಾರೆ 
ಎತ್ತಿನಹೊಳೆ ಯೋಜನೆಗೆ "ಪ್ರಾರಂಭದಿಂದ ಅಕ್ಟೋಬರ್‌- 2021ರ ಅಂತ್ಯದವರೆಗೆ ರೂ.9274.82ಕೋಟಿ ಸಂಚಿತ ವೆಚ್ಚ 
ಮಾಡಲಾಗಿದೆ. 


ಆ) ಬೇಡ್ತಿ-ವರದ ತಿರುವು ಯೋಜನೆ: 
ಬೇಡ್ತಿ ನದಿಯಿಂದ 242 Mcum (8.55 TMC) ನೀರನ್ನು ವರದಾ ನದಿಗೆ ತಿರುವುಗೊಳಿಸಲು ಪ್ರಾಥಮಿಕ 


ವರದಿಯನ್ನು NWDA ವತಿಯಿಂದ ತಯಾರಿಸಲಾಗಿತ್ತು ಸದರಿ ಯೋಜನೆಯ ಬಗ್ಗೆ ರಾಷ್ಟ್ರೀಯ ಜಲ. ಅಭಿವೃದ್ಧಿ 
ಸಂಸ್ಥೆಯು ಇತ್ತೀಚಿಗೆ ಪರ್ಯಾಯಗಳೊಂದಿಗೆ ಪ್ರಸ್ತಾಪಿಸಿದಂತೆ ತಿರುವುಗೊಳಿಸಲಾಗುವ ನೀರಿನ ಪ್ರಮಾಣವನ್ನು 
ಹೀರೇವಡ್ಡಟ್ಟಿ ಬಳಿ ನೀರನ್ನು ಶೇಖರಣೆ ಮಾಡಲು ಈ ಹಿಂದೆ ಪ್ರಸ್ತಾಪಿಸಿದ್ದ ಬೇಡ್ತಿ-ವರದಾ ನದಿ ಜೋಡಣೆಯ ವಿಸ್ವತ 
ಯೋಜನೆಯನ್ನು National Perspective Plan ಅಡಿಯಲ್ಲಿ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲು ರಾಜ್ಯ 
ಸರ್ಕಾರವು NWDAN ದಿನಾಂಕ:21.01.2021ರ ಪತ್ರದಲ್ಲಿ ಕೋರಿದೆ. ಸದರಿ ಯೊ ೀಜನೆಯ ವಿವರವಾದ ಯೋಜನಾ 


ವರದಿಯನ್ನು ಓಫಆಂ ಯಿಂದ ಸಿದ್ದಪಡಿಸಲಾಗುತ್ತಿದೆ. 


pe 


